ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 954 

: ಶ್ರೀ ಕಾಂತರಾಜ್‌ 

: 13.03.2020 

: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖಾ ಸಚಿವರು 


ಕ್ರ.ಸಂ. ಪಕ್ನೆ ಉತ್ತರ 

ಅ) |ಪತಿ ವರ್ಷ ಡಿಸೆಂಬರ್‌-3ರಂದು | ವಿಕಲಚೇತನರ 'ಹಾಗೂ '`'ಹಿರಿಯ ನಾಗರಿಕರ ಸಬಲೀಕರಣ 
ಅಂಗವಿಕಲರ ದಿನಾಚರಣೆಯನ್ನು | ಇಲಾಖಾ ವತಿಯಿಂದ ಪ್ರತಿ ವರ್ಷ ಡಿಸೆಂಬರ್‌ 03 ರಂದು ವಿಶ್ವ 
ಸರ್ಕಾರ ಆಚರಿಸುತ್ತಿರುವುದು | ವಿಕಲಚೇತನರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ 
ಸರ್ಕಾರದ ಗಮನದಲ್ಲಿದೆಯೇ; ಆಚರಿಸಲಾಗುತ್ತಿದೆ. 


ಪಡೆಯಲು ಪೋಷಕರ ವಾರ್ಷಿಕ 
ವರಮಾನ ರೂ.1500ಕ್ಕೆ . ನಿಗಧಿ 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಮತ್ತು ಇದು ಇಂದಿನ 
ಕಾಲಕ್ಕೆ ಪುಸ್ತುತವೋ ಎಂದು 
ಪರಿಶೀಲಿಸುವ ಗೋಜಿಗೆ ಹೋಗದ 
ಸರ್ಕಾರ ಅಂಗವಿಕಲರ ನೆರವಿಗೆ 
ರೂಪಿಸಿರುವ ಕಾರ್ಯಕ್ರಮಗಳು 
ಯಾವುವು; 


ಆ) | ಹಾಗಿದ್ದಲ್ಲಿ, ಅಂಗವಿಕಲರಿಗಾಗಿ ಅನೆಕ 
ಸವಲತ್ತುಗಳನ್ನು ಪಡೆಯಲು 
ಸರ್ಕಾರದ ನೀತಿ ನಿಯಮಗಳು | ವಿಕಲಚೇತನರು ಅನೇಕ ಸವಲತ್ತುಗಳನ್ನು ಪಡೆಯಲು ಸರ್ಕಾರದ 
ಅಡ್ಡಿಯಾಗಿರುವುದು ಸರ್ಕಾರದ | ನೀತಿ ನಿಯಮಗಳು ಅಡ್ಡಿಯಾಗಿರುವುದಿಲ್ಲ. 
ಗಮನಕ್ಕೆ ಬಂದಿಲ್ಲವೆ; ಬಂದಿದ್ದಲ್ಲಿ 
ತೆಗೆದುಕೊಂಡ ಕ್ರಮಗಳೇನು; (ವಿವರ 
ನೀಡುವುದು) 
ಇ) | ಅಂಗವಿಕಲರ ಮಾಸಿಕ ಪಿಂಚಿಣಿ] ಅಂಗವಿಕಲ ವ್ಯಕ್ತಿಗಳಿಗೆ ಆರೋಗ್ಯ, ಶಿಕ್ಷಣ, ವಸತಿ ಇಲಾಖೆಗಳಿಂದೆ 


ಅನೇಕ ಸೌಲಭ್ಯಗಳನ್ನು ಹಾಗೂ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆಯಿಂದ ಸಾಧನ ಸಲಕರಣೆಗಳನ್ನು 
ಒದಗಿಸಲಾಗುತ್ತಿದ್ದು, ಸಾಮಾಜಿಕ ಭದ್ರಕೆ ಮತ್ತು ಪಿಂಚಣಿಗಳ 
ನಿರ್ದೇಶನಾಲಯದಿಂದ ವಾರ್ಷಿಕ ಆದಾಯ ಗ್ರಾಮೀಣ 
ಪ್ರದೇಶದಲ್ಲಿ ರೂ.12,000/- ಹಾಗೂ ಪಟ್ಟಣ ಪ್ರದೇಶದಲ್ಲಿ 
ರೂ.17,000/-ಗಳನ್ನು ಹೊಂದಿರುವ ಮತ್ತು ಶೇಕಡ 40ಕ್ಕಿಂತ 
ಹೆಚ್ಚಿನ ಅಂಗವಿಕಲತೆ ಇರುವ ವ್ಯಕ್ತಿಗಳಿಗೆ ಅವರ ಜೀವನ 
ನಿರ್ವಹಣೆಗಾಗಿ ಮಾಸಿಕ ಪಿಂಚಣಿಯನ್ನು ನೀಡಲಾಗುತ್ತಿದೆ. 


ಈ) 


ಪೋಷಕರ ವರಮಾನ ಮಿತಿ 
ಏರಿಕೆಯಾಗದೆ ಯಾವ ಸವಲತ್ತು 
ಫಲ ಪಡೆಯಲು ಅಂಗವಿಕಲರಿಗೆ 
ಸಾಧ್ಯವಾಗುವುದಿಲ್ಲವಾದ್ದರಿಂದ 
ಸರ್ಕಾರ ಈ ಬಗ್ಗೆ ತಕ್ಷಣವೇ ಕ್ರಮ 
ತೆಗೆದುಕೊಳ್ಳುವುದೇ; 


ಬಡತನ `ಕೇಖೆಗಿಂತ ಕಳೆಗಿರುವ'ಫಲಾನುಭನಿಗೌಗೆ ಬಪ.ಎರ್‌ 
ಕಾರ್ಡ್‌ ಆಧಾರದ ಮೇಲೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 
ಕೆಲವೊಂದು ಯೋಜನೆಗಳಲ್ಲಿ ಆದಾಯ ಮಿತಿ ಇರುವುದಿಲ್ಲ 
ವಿವರಗಳು ಈ ಕೆಳಕಂಡಂತಿದೆ. 


ಯೋಜನೆ'ಹೆಸರು 
ನಿರುದ್ಯೋಗಿ 
ವಿಕಲಚೇತನರಿಗೆ 
ನಿರುದ್ಯೋಗ ಭತ್ಯೆ 
2 ಎಸ್‌.ಎಸ್‌.ಎಲ್‌.ಸಿ ಹಾಗೂ | ಆದಾಯ ಮಿತಿ ಇರುವುದಿಲ್ಲ. 
ನಂತರದ ವ್ಯಾಸಂಗ 
ಮಾಡುತ್ತಿರುವ ಅಂಧ 
ವಿದ್ಯಾರ್ಥಿಗಳಿಗೆ ಟಾಕಿಂಗ್‌ 
ಲ್ಯಾಪ್‌ಟಾಪ್‌ ವಿತರಣೆ, 


ವಿವರ 
ಆದಾಯ ಮಿತಿ ಇರುವುದಿಲ್ಲ. 


ಸಂ 


| (eu 


ಕಸಂ ] ಯೋಜನೆ ಹೆಸರು ವಿವರ 

3 ವಿಕಲಚೇತನ ಆದಾಯ ಮಿತಿ ಇರುವುದಿಲ್ಲ. 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ 
ವೇತನ 

4 ಉನ್ನತ ಶಿಕ್ಷಣ ಪಡೆಯುವ | ಆದಾಯ "ಮಿತಿ ಇರುವುದಿಲ್ಲ.” 

ವಿಕಲಚೇತನರಿಗೆ ಶುಲ್ಕ 
ಮರುಪಾವತಿ 

5 ಪ್ರತಿಭಾವಂತ ಅಂಗವಿಕಲ | ಆದಾಯ ಮಿತಿ ಇರುವುದಿಲ್ಲ. 

ವಿದ್ಯಾರ್ಥಿಗಳಿಗೆ 
ಪ್ರೋತ್ಸಾಹಧನ ಬಹುಮಾನ 

6 ಅಂಗವಿಕಲತೆ ನಿವಾರಣಾ | ಆದಾಯ ಮಿತಿ ಇರುವುದಿಲ್ಲ. 

ವೈದ್ಯಕೀಯ ಪರಿಹಾರ ನಿಧಿ 

7 ಸಾಧನೆ ಮತ್ತು ಪ್ರತಿಭೆ ಆದಾಯ ಮಿತಿ ಇರುವುದಿಲ್ಲ. 

F ಅಂಗವಿಕಲರಿಗೆ ```ಮಾಸಿಕ | ಗ್ರಾಮೀಣ ಪ್ರದೇಶದಲ್ಲಿ 

ನಿರ್ವಹಣೆ ಭತ್ಯೆ ರೂ.12,000/- ನಗರ 
ಪ್ರದೇಶದಲ್ಲಿ ರೂ.17,000/- 

9 ಸಾಧನ ಸಲಕರಣೆ ಗ್ರಾಮೀಣ ಪ್ರದೇಶದಲ್ಲಿ '| 
ರೂ.11,500/- ನಗರ 
ಪ್ರದೇಶದಲ್ಲಿ ರೂ.24,000/- 

10 ತೀವ್ರತೆರನಾದ ದೈಹಿಕ | ಕುಟುಂಬದ ವಾರ್ಷಿಕ 1 

ವಿಕಲಚೇತನರಿಗೆ ಆದಾಯ ರೂ.2.00 
ಯಂತ್ರಜಾಲಿತ ದ್ವಿಚಕ್ರ | ಲಕ್ಷಗಳಿಗಿಂತ 
ವಾಹನ ನೀಡುವುದು ಕಡಿಮೆಯಿರಬೇಕು 
11 ಸ್ವಯಂ `ಉಡ್ಕೋಗಕ್ಕಾಗಿ | ಗ್ರಾಮೀಣ ಪ್ರದೇಶದಲ್ಲಿ 
ಆಧಾರ ಯೋಜನೆ ರೂ.11,500/- ನಗರ 
ಪ್ರದೇಶದಲ್ಲಿ ರೂ.24,000/- 
12 ವಿಕಲಚೇತನ ವ್ಯಕ್ತಿಗಳನ್ನು | ವಿಕಲಚೇತನ `` ವ್ಯಕ್ತಿಗಳೊಡನೆ | 
ಸಾಮಾನ್ಯ ವ್ಯಕ್ತಿಗಳು ವಿವಾಹವಾಗುವ ಸಾಮಾನ್ಯ 
ವಿವಾಹವಾದಲ್ಲಿ ಪ್ರೋತ್ಸಾಹ | ವ್ಯಕ್ತಿಗಳಿಗೆ ಯಾವುದೇ 
ಧನ ಆದಾಯ ಮಿತಿ ಇರುವುದಿಲ್ಲ. 

13 ಅಂಧೆ ಮಹಿಳೆಯರಿಗೆ | ಕುಟುಂಬದ ವಾರ್ಷಿಕ | 

ಜನಿಸುವ ಮಕ್ಕಳ ಪಾಲನೆಗೆ | ಆದಾಯ ರೂ.2.50 ಲಕ್ಷಗಳ 
ಶಿಶು ಪಾಲನಾ ಭತ್ಯೆ ಒಳಗಿರಬೇಕು 

4 | ಬುದ್ಧಿಮಾಂದ್ಯೆ a ವ್ಯಕ್ತಿಗಳ | ಗಾಮೀಣ ಪ್ರದೇಶದಲ್ಲಿ 

ತಂದೆ-ತಾಯಿ/ಪೋಷಕರಿಗೆ | ರೂ.11,500/- ನಗರ 
ವಿಮಾ ಯೋಜನೆ ಪ್ರದೇಶದಲ್ಲಿ ರೂ.24,000/- 
ಉ) | ಅಂಗವಿಕಲರಿಗೆ `` ಅಂಗವಿಕಲತೆಯಲ್ಲಿ | ಶೇ.40%ಕ್ಕಂತೆ ಹೆಚ್ಚು ಅಂಗವಿಕಲತೆ ಹೊಂದಿರುವ`ನಿಕಲಚೇತನರಿಗೆ 
ಶೇಕಡಾವಾರು ನಿಗಧಿ ಮಾಡಿ, | ರೂ.600/-ಗಳು ಹಾಗೂ ಶೇ.75ಕ್ಕಿಂತ ಹೆಚ್ಚು ಅಂಗವಿಕಲತೆ 
ನೀಡುತ್ತಿರುವ ಮಾಸಿಕ ಪಿಂಚಣಿಯಲ್ಲಿ | ಹೊಂದಿರುವವರಿಗೆ ರೂ.1400/-ಗಳ ಮಾಸಿಕ ಪಿಂಚಣಿ 
ತಾರತಮ್ಯ ತೋರುತ್ತಿರುವುದು | ನೀಡಲಾಗುತ್ತಿದೆ. 


ಸರ್ಕಾರದ ಗಮನಕ್ಕೆ 
(ವಿವರ ನೀಡುವುದು) 


ಬಂದಿಲ್ಲವೆ: 


po 


ಊ) 


ಅಂಗವಿಕೆಲರು ಅಂಗವಿಕಲರಾಗಿಯೇ 
ಇರುವುದರಿಂದ ಇವರ ಬಗ್ಗೆ ಸರ್ಕಾರ 
ಮಾನವೀಯತೆ ಮೆರೆದು, 
ಅನುಕಂಪ/ದಯೆ/ಸಹಾನುಭೂತಿ 

ವ್ಯಕ್ತಪಡಿಸಿ ಅಂಗವಿಕಲತೆಯಲ್ಲಿ 
ಶೇಕಡಾವಾರು ತೆಗೆದುಹಾಕಿ ಎಲ್ಲಾ 
ಅಂಗವಿಕಲರಿಗೆ ಒಂದೇ ರೀತಿ ಮಾಸಿಕ 
ಪಿಂಚಿಣಿ ನೀಡಲು ಸರ್ಕಾರ ಕ್ರಮ 
ತೆಗೆದುಕೊಳ್ಳುವುದೇ?(ವಿವರ ನೀಡುವುದು) 


ಪ್ರಸ್ತಾವನೆ ಇರುವುದಿಲ್ಲ. 


fr) 


: ಮಮಳ 65 ಪಿಹೆಚ್‌ಪಿ 2020 


ಮಾ 


(ಶಶಿಕಲಾ ಅ. ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ 


ಇಲಾಖಾ ಸಚಿವರು 


